78 


ಒಳೆಗೊಳ್ಳುವ ಅವಕಾಶವಾಗಿ ಶಾಲೆ: ನನ್ನ ಅನುಭವಗಳು 


ಸುಹೈಲ್‌ ಹಮೀದ್‌ 


ಈಗ ನಮ್ಮ ಬಗ್ಗೆ ಆಲೋಜಿಸೋಣ. ನಮ್ಯ ಕುಟುಂಬದಲ್ಲ ಅಕ್ಷರಸ್ಥರ 
ಸಾಅನಲ್ಲ ನಾವು ಎಷ್ಟನೆಯ ಖಪೀಆಗೆಯವರು? ಈ ಪ್ರಶ್ನೆಗೆ ಉತ್ತರವು 
ನಮ್ಮ ಸಾರ್ವಜನಿಕ ವಿಶೇಷ ಸವಲತ್ತುಗಳನ್ನು ಗುರುತಿಸಲು ಇರುವ 
ಮಾರ್ಗಗಕಳಲ್ಲ ಒಂದು. ಜಾತಿಯ ಇಂಥ ಶ್ರೇಣೀಕೃತ ಸಾಮಾಜಕ 
ವರ್ಗೀಕರಣವು ಅಧಿಕಾರ ರಚನೆಗೆ ಸಂಬಂಧಿಸಿದಂತೆ. ಕಡಿಮೆ 
ಸಂಖ್ಯೇಯಲ್ಲರುವ ಹಲವಾರು ಸಮುದಾಯಗಳನ್ನು ಚಾರಿತ್ರಿಕವಾಗಿ 
ಮೂಲೆಗುಂಪು ಮಾಡಿದೆ. ಸಮುದಾಯಗಳು ಹಾಗು ಅವುಗಳ 
ಸಾಮಾಜಕ ಸವಲತ್ತುಗಳನ್ನು ರಾಜ್ಯದ ನಾನಾ ಸಂಸ್ಥೆಗಳಲ್ಲ 
ಅವುಗಳ ಪ್ರಾತಿನಿಧ್ಯದ ಆಧಾರದಲ್ಲೂ ನೋಡಬಹುದು. ಅದೇ 
ಹೊತ್ತಿನಲ್ಲ ಈ ಭಾರೀ ಅಂತರದ ಮೂಲವನ್ನು ಪತ್ತೆ ಹಚ್ಚಬೇಕು 
ಹಾಗು ಅದಕ್ಷೆ ಶಿಕ್ಷಣ ಸಂಸ್ಥೆಗಳಲ್ಲೇ ಚಿಕಿತ್ಸೆ ನೀಡಬೇಕು. ಈ 
ಲೇಖನದಲ್ಲ 2೦1೨-೭೦ರ ಅವಧಿಯಲ್ಲ ನನ್ನು ಶಾಲೆಯಲ್ಲ ನಾನು 
ಸಾಕ್ಷೀಕರಿಸಿದ ಕೆಲವು ಘಟನೆಗಳ ಬಗ್ಗೆ ಹಾಗು ಇವು 
ಸಾಮಾಜಕವಾಗಿ ಬದಿಗೊತ್ತಲ್ಪಟ್ಟ ಸಮುದಾಯದ ವಿದ್ಯಾರ್ಥಿಗಳ 
ಬದುಕನ್ನು ಹೇಗೆ ಪ್ರತಿಫಅಸುತ್ತವೆ ಎಂಬುದರ ಮೇಲೆ ಬೆಳಕು 
ಚೆಲ್ಲಲು ಪ್ರಯತ್ನಿಸುತ್ತೇನೆ. ಕೆಳಗಿನ ಘಟನೆಯು ನಾನು 
ಶಾಲೆಯೊಂದಕ್ಕೆ ಭೇಟ ನೀಡಿದ ಸಂದರ್ಭದಲ್ಪ್ಲ ಸಂಭವಿಸಿತು. 


ಶಿಕ್ಷಕರು ತರಗತಿಯಲ್ಲ ನಾನಾ ವೃತ್ತಿಗಳ ಬಗ್ದೆ ಚರ್ಜಸುತ್ತಿದ್ದರು. 
ನಿಮ್ಯ ತಂದೆ ಹಾಗುಸೋದರರು ಯಾವ ಕಸುಬು ಮಾಡುತ್ತಿದ್ದಾರೆ 
ಎಂದು ಅವರು ವಿದ್ಯಾರ್ಥಿಗಳನ್ನು ಪ್ರಶ್ನಿಸಿದರು. 


ಸರ್‌, ನನ್ನ ತಂದೆ ಕೃಷಿಕ' 
'ಸರ್‌, ನನ್ನ ಸೋದರ ಟ್ರ್ಯಾಕ್ಟರ್‌ ಚಾಲಕ' 
ಅಬಿಟ 


ಅಂಗಡಿ ವ್ಯಾಪಾರಿ, ಕಟ್ಟಡ ನಿರ್ಮಾಣ ಕಾರ್ಮಿಕ, ಪೇಂಟರ್‌, ಅಕ್ಕಿ 
ಗಿರಣಿ ನೌಕರ... ಎಂದೆಲ್ಲ ಉತ್ತರಗಳು ಕೊಠಡಿಯ ಬೇರೆಬೇರೆ 
ಭಾಗಗಳಂ೦ದ ಬಂತು. 


'ಇದು ಇರುವುದು ಇದೇ ರೀತಿ. ಮನೆಯಲ್ಲರುವ ಪುರುಷರು 
ಕುಟುಂಬ ನಿರ್ವಹಣೆಗೆ ಬೇರೆಬೇರೆ ಕೆಲಸ ಮಾಡುತ್ತಾರೆ' ಎಂದು 
ಶಿಕ್ಷಕ ಹೇಳದರು. 


ಒಂದು ಮಗು ಹೇಳತು, 'ನನ್ನ ತಂದೆ ಮೀನು ಹಡಿಯುತ್ತಾರೆ.' 


ಇದಕ್ಕೆ ಶಿಕ್ಷಕನಿಂದ ಊಹಿಸಲೂ ಆಗದ ಪ್ರತಿಕ್ರಿಯೆ ಬಂದಿತು. 
'ಹೌದು. ಇಂಥ ಕೆಲಸವನ್ನು ಮಾಡುವ ಜನರಿದ್ದಾರೆ. ಆದರೆ, ನಿಮ್ಮ 
ಜನ ಮಾತ್ರ ಈ ಕೆಲಸ ಮಾಡುತ್ತಾರೆ. ಬೇರೆಂಯುವರು 
ಮಾಡುವುದಿಲ್ಲ." 


ಪ್ರಾಥಮಿಕ ಶಾಲೆಯ ಮಕ್ಷಳಗೆ ಸರ್ಕಾರಿ ನೌಕರನೊಬ್ಬನ 
ಸಾಮಾಜಕ ಶ್ರೇಣೀಕರಣ ಕುರಿತ ಇಂಥ ಆಘಾತಕಾರಿ ಹೇಳಕೆಗೆ 
ನಾನು ಸಾಕ್ಷಿಯಾಗಿದ್ದೆ. ತಾನು ಏನು ಹೇಳದೆ ಎನ್ನುವ ಬಣ್ಣೆ ಆತನಿಗೆ 
ಅರಿವಿಲ್ಲ ಎಂದು ನಾನು ಭಾವಿಸಲಾರೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


ಇ 
5 
[C 


ಇನ್ನೊಂದು ಶಾಲೆಯಲ್ಲ ಒಂದು ವರ್ಷ ಕಾಲ ಸಹಾಯಕನಾಗಿ 
ನಾನು ಕೆಲಸ ಮಾಡಿದ್ದೆ. ಆ ಸ್ಥಳವು ಭತ್ತದ ಗದ್ದೆಗಳಂದ 
ಸುತ್ತುವರೆದಿತ್ತು ಮತ್ತು ಆ ಗ್ರಾಮದ ಮಧ್ಯದಲ್ಲ ನಾಲೆ ಹರಿಯುತ್ತಿತ್ತು. 
ನಾಲೆಂಯಖ ಥೇಲಅ-ಚಂದ್ರಾಕರ್‌ (ಒಬಸಿ ಸಮುದಾಂಶು) 
ವಸತಿಗಳನ್ನು ಸತ್ನಾಮಿ ಬಸ್ತಿ (ಹೆಚ್ಚಿನವರು ಪರಿಶಿಷ್ಠ ವರ್ಗಕ್ಕೆ 
ಸೇರಿದವರು) ವಸತಿಗಳಂದ ಪ್ರತ್ಯೇಕಿಸುತ್ತಿತ್ತು. ನಾನು 
ಮಾತನಾಡಿಸಿದ ಗ್ರಾಮಸ್ಥರು ಗ್ರಾಮದಲ್ಲ ಜಾತಿ ಆಚರಣೆಗಳು ಹಾಗು 
ಪ್ರತ್ಯೇಕಿಸುವಿಕೆ ಇಲ್ಲ ಎಂದಿದ್ದರೂ. ಸಮುದಾಯಗಳ ಭೌಗೋಳಆಕ 
ಪ್ರತ್ಯೇಕಿಸುವಿಕೆ ಅದರ ಇರುವಿಕೆಗೆ ಸಾಕ್ಷಿಯಾಗಿತ್ತು. 


ಈ ಗ್ರಾಮದಲ್ಲ ಎರಡು ಪ್ರಾಥಮಿಕ ಶಾಲೆಗಳು ಇದ್ದವು. ಒಂದು 
ನಾಲೆಯ ಉತ್ತರ ಭಾಗದಲ್ಲ (ಸತ್ನಾಮಿ ಬಸ್ತಿ ಬಳ) ಹಾಗು 
ಇನ್ನೊಂದು ದಕ್ಷಿಣ ಭಾಗ (ಹೆಚ್ಚಾಗಿ ಓಬಸಪಿ ಸಮುದಾಯಗಳದ್ದ 
ಪ್ರದೇಶ)ದಲ್ಲತ್ತು. ನಾನು ಎರಡನೇ ಶಾಲೆಯಲ್ಲ ಕೆಲಸ ಮಾಡುತ್ತಿದ್ದೆ. 
ಶಾಲೆಗೆ ಗ್ರಾಮದ ಎಲ್ಲಾ ಭಾಗಗಳ೦ದ ವಿದ್ಯಾರ್ಥಿಗಳು ಬರುತ್ತಿದ್ದರು. 
ಆದರೆ, ಸತ್ನಾಮಿ ಬಸ್ಪಿಯಿಂದ ಬರುತ್ತಿದ್ದವರು ಅತ್ಯಂತ ಕಡಿಮೆ 
ಹಾಗು ವಿದ್ಯಾರ್ಥಿಗಳು ತರಗತಿ ಕೊಠಡಿಯಲ್ಲ ಕುಳತುಕೊಳ್ಳುತ್ತಿದ್ದ 
ರೀತಿಯು ವ್ಯತ್ಯಾಸಗಳನ್ನು ಎತ್ತಿ ತೋರಿಸುವಂತಿತ್ತು. 


ಒಂದು ಮತ್ತು ಎರಡನೇ ತರಗತಿಯಲ್ಲ ಇಬ್ಬರು ಬಾಲಕರು ಮತ್ತು 
ಒಬ್ಬಳು ಬಾಲಕಿ ಸಾಮಾನ್ಯವಾಗಿ ಒಟ್ಟಗೆ ಕುಳತುಕೊಳ್ಕುತ್ತಿದ್ದರು. 
ನಾಚಿಕೆಯ ಸ್ವಭಾವದ ಅವರು ಯಾರೊಡನೆಯೂ 
ಬೆರೆಯುತ್ತಿರಅಲ್ಲ; ತರಗತಿಯ ಒಂದು ಮೂಲೆಯಲ್ಲ ತಲೆ 
ತಗ್ಗಿಸಿಕೊಂಡು. ಕಣ್ಣಿಗೆ ಕಣ್ಣು ಬೆರೆಸದೆ ಕುಳತುಕೊಳ್ಳುತ್ತಿದ್ದರು. 
ಗ್ರಾಮದ ಒಂದೇ ಭಾಗದಿಂದ ಬರುತ್ತಿದ್ದ ಅವರು, ನೆರೆಹೊರೆಯವ- 
ರಾಗಿದ್ದರು. ಒಂದು ದಿನ ಸಂಭವಿಸಿದ ಘಟನೆ ಇದು. 


ರಾಣಿ ಆ ದಿನ ತರಗತಿಗೆ ತಡವಾಗಿ ಬಂದಳು ಹಾಗು ಎರಡನೇ 
ಸಾಅನಲ್ಲ ಕುಅತಳು. ಹೆಚ್ಚನ ವಿದ್ಯಾರ್ಥಿಗಳು ಅಷ್ಟರೊಳಗೆ ಬಂದು 
ಕುಳತಿದ್ದರು. ರಾಣಿಯ ಪಕ್ನದಲ್ಪದ್ದ ಖಾಲಕ, ಪ್ರತಿಭಟಸಿದ. ಆಕೆ ಅಲ್ಲ 
ಕುಳಅತುಕೊಳ್ಳುವುದು ಅವನಿಗೆ ಇಷ್ಟವಿರಅಲ್ಲ ಮತ್ತು ಎಂದಿನಂತೆ 
ಹಿಂದಿನ ಸಾಲಅನಲ್ಪ ಕುಆತುಕೊಳ್ಳಲು ಹೇಳದ. ಇದು ನಾವೆಲ್ಲರೂ 
ಕೇಳಬೇಕಾದ ಪ್ರಶ್ನೆ: ಬದಿಗೊತ್ತಲ್ಲಟ್ಟ ಸಮುದಾಯದ ಮಕ್ಕಳು ಏಕೆ 
ಯಾವಾಗಲೂ ತರಗತಿಯ ಮೂಲೆಯೊಂದರಲ್ಲೇ ಕುಳತು- 
ಕೊಂಡಿರುತ್ತಾರೆ? ರಾಣಿ ಇಂಥ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸಿರಲಅಲ್ಲ- 
ವೇನೋ. ಆಕೆ ತನ್ನು ಸ್ಥಾನವನ್ನು ಬದಲಸಿದ್ದು ಏಕೆ ಎನ್ನುವುದು ಆಗೆ 
ನನಗೆ ಗೊತ್ತಿರಅಲ್ಲ. ನಾನು ಸುಮ್ಮನಿದ್ದು, ಗಮನಿಸಲಾರಂಭಸಿದೆ: 
ಮುಂದೇನು ಆಗಲದೆ ಎನ್ನುವುದನ್ನು ತಿಆದುಕೊಳ್ಳಬೇಕಿತ್ತು. ಆ 
ಹುಡುಗನ ಮಾತು ವಿನಂತಿ ಆಗಿರಲಲ್ಲ: ಬೆದರಿಕೆಯಾಗಿತ್ತು. ಆಕೆ 
ಪ್ರತಿಭಟಸಲಲ್ಲ. ಎದ್ದು ಹೊರಡಲು ನಿಂತಳು. ಮಧ್ಯಪ್ರವೇಶಿಸಿದ 
ನಾನು, ನೀನು ಅಲ್ಪ್ಲಂದ ಏಕಬೇಡ ಎಂದೆ. ಬಾಲಕ ನನ್ನ ಮಾತಿಗೂ 
ಪ್ರತಿಭಟಸಿದನು. ಆದರೆ ಆಕೆ ಅಲ್ಲ ಏಕೆ ಕೂರಬಾರದು ಎನ್ನುವ ನನ್ನು 
ಪ್ರಶ್ನೆಗೆ ಅವನಲ್ಲ ಉತ್ತರ ಇರಲಲ್ಲ. 


ಆನಂತರ ಬಂದಿದ್ದು ಕೆಟ್ಟ ವರ್ತನೆ. ರಾಣಿಯ ಪಕ್ನದಲ್ಲ ಕುಳತು- 
ಕೊಳ್ಳಲೇಬಾರದು ಎಂದು ನಿರ್ಧರಿಸಿದ್ದ ಆತ, ಪ್ರತಿದಿನ ಪಕ್ನದಲ್ಲ 
ಕುಆತುಕೊಳ್ಳುತ್ತಿದ್ದವನಿಗೆ ಸ್ಥಳ ಬದಲಾವಣಿ ಮಾಡಿಕೊಳ್ಳಲು 
ಕೋರಿದ. 


ರಾಣಿ ತೀರ ದುರ್ಬಲ ಹಿನ್ನೆಲೆಬಂದ ಬಂದವಳಾಗಿದ್ದು. ಹಲವು 
ಮಕ್ಷಳದ್ದ. ಅದ್ರಗೊಂಡ ಮನೆಯುಳ್ಳ ಕುಟುಂಬದ ಕೊನೆಯ 
ಮಗಳಾಗಿದ್ದಳು. ಕಳೆದ ವರ್ಷ ಒಂದನೇ ತರಗತಿಗೆ 
ಸೇರ್ಪಡೆಗೊಂಡಿದ್ದರೂ. ವರ್ಷವಿಡೀ ಶಾಲೆಗೆ ಬಂದಿದ್ದು ಕೇವಲ 6- 
7 ದಿನಗಳು ಮಾತ್ರ ಎಂದು ಆಕೆಯ ಶಿಕ್ಷಕರು ಹೇಆದರು. ಶಿಕ್ಷಣ 
ಪಡೆಯಲೇಬೇಕು ಎಂದು ಆಕೆಯ ಸೋದರಿ ಹಠ ಹಿಡಿದಿದ್ದರಿಂದ. 
ರಾಣಿ ಶಾಲೆಗೆ ಬರುತ್ತಿದ್ದಕು. ಹಿರಿಯ ಸೋದರಿ ಎಲ್ಲಾ ಮಕ್ಕಳ 
ಜವಾಬ್ದಾರಿ ಹೊತ್ತುಕೊಂಡಿದ್ದು, ಏಳನೇ ತರಗತಿಯಲ್ಲಯೇ ಶಾಲೆ 
ತೊರೆದಿದ್ದಳು. 


ಎನ್‌ಇಪಿ ೭2೦೨೦ ಹೇಳುವಂತೆ,, '2೨೦16-17ರ ಯು-ಡೈಸ್‌ (U- 


DISE 2016-17) ಅಂಕಿ-ಅಂಶದ ಪ್ರಕಾರ, ಪ್ರಾಥಮಿಕ ಹಂತದಲ್ಪ 
ಶೇ.19.6ರಷ್ಟು ಪರಿಶಿಷ್ಟ ಜಾತಿಗೆ ಸೇರಿದ ಮಕ್ಷಳು ಇದ್ದು. ಉನ್ನುತ 
ಪ್ರಾಥಮಿಕ ಶಾಲೆ ಹಂತದಲ್ಲ ಇದು ಶೇ.17.3ಕ್ಕೆ ಕುಸಿಯುತ್ತದೆ. ಶಾಲೆ 
ತೊರೆಯುವ ಪರಿಶಿಷ್ಠ ವರ್ಗದ ಮಕ್ಕಳ ಪ್ರಮಾಣ ಶೇ.10.6ರಿಂದ 
ಶೇ.6.8 ಹಾಗು ವಿಶೇಷ ಸಾಮರ್ಥ್ಯದ ಮಕ್ಷಳಲ್ಲ ಶೇ.1.1ರಿಂದ 
ಶೇ.೦.25ಕ್ಷೆ ಕುಸಿಯುತ್ತದೆ. ಈ ವರ್ಗದಲ್ಲ ಶಾಲೆ ತೊರೆಯುವ 
ಹೆಣ್ಣುಮಕ್ಕಳ ಪ್ರಮಾಣ ಇನ್ನಷ್ಟು ಹೆಚ್ಚು ಇದೆ. ಉನ್ನತ ಶಿಕ್ಷಣಕ್ಷೆ 
ದಾಬಲಾಗುವವರ ಪ್ರಮಾಣ ತೀರ ಕಡಿಮೆ' (ಸಚಿವಾಲಯ. 
೨೦೦೨೦). 


ಭಾರತದ ಇನ್ನಿತರ ಶಾಲೆಗಳಂತೆ ಈ ಶಾಲೆಯಲ್ಪ್ಲನ ವಿದ್ಯಾರ್ಥಿಗಳು 
ಕೂಡ ನಾನಾ ಸಾಮಾಜಕ ಹಾಗು ಕೌಟುಂಬಕ ಹಿನ್ನೆಲೆಯಿಂದ 
ಬಂದವರು. ಅವರು ವಿಷಯವನ್ನು ಗ್ರಹಿಸುವ ರೀತಿ, ಕಲಕೆ, 
ಮನೆಕೆಲಸ, ತರಗತಿಯಲ್ಲ ನಿದ್ದೆ ಮಾಡುವುದು. ಅವರ 
ಉಡುಗೆತೊಡುಗೆ, ಮಾತುಕತೆ ಇತ್ಯಾದಿ ಅವರ ಬದುಕನ ಪರಿಸ್ಥಿತಿ 
ಹಾಗು ಅವರು ಹೇಗೆ ಬದುಕಬೇಕೆಂದು ನಿರ್ಧರಿಸಲ್ಪಟ್ಟರುತ್ತದೋ. 
ಅದನ್ನು ಆಧರಿಸಿರುತ್ತದೆ. ಸಣ್ಣ ವಯಸ್ಸಿನ ಹೆಣ್ಣು ಮಗು, ಪ್ರತಿದಿನ 
ಶಾಲೆಗೆ ಬರುವುದು ಹೊರತುಪಡಿಸಿ ಬೇರೇನು ಮಾಡಲು 
ಸಾಧ್ಯವಿದೆ? ತರಗತಿಯಲ್ಲರುವ ಇತರರಿಗೆ ಹೋಪಸಿದರೆ, ಆಕೆ 
ಹಿದಿನಲ್ಲ ಬಹಳ ಹಿಂದುಅದಿದ್ದರೆ. ಅದನ್ನು ವಾವು ಗಂಭೀರವಾಗಿ 
ಪರಿಗಣಿಸಬೇಕೆಂದಿಲ್ಲ. ಏಕೆಂದರೆ. ಶಿಕ್ಷಕರೊಬ್ಬರು ಹೇಳದಂತೆ, 
'ಅವಳು ಶಾಲೆಗೆ ಬರುತ್ತಿದ್ದಾಕಲ್ಲ. ಅದೇ ದೊಡ್ಡದು". 


ಶೇ ಹೊರಗಿಡುವಿಕೆಗೆ ಬೇರೆಬೇರೆ ಕಾರಣಗಳರಬಹುದು. ಆಕೆ 
ಬಹುತೇಕ ಗೈರುಹಾಜರಾಗಿದ್ದ ಹಿಂದಿನ ವರ್ಷದ ಅಂತ್ಯದಲ್ಲಿ ಆಕೆಯ 
ತರಗತಿಯ ಹೆಚ್ಚಿನ ವಿದ್ಯಾರ್ಥಿಗಳು ಪರಸ್ಪರ ನಿಕಟವಾಗಿದ್ದರು. 
ಅವರ ಮನೆಗಳು ಅಕ್ಕಪಕ್ಷದಲ್ಲೇ ಇದ್ದವು ಹಾಗು ಶಾಲೆ ಮುಗಿದ 
ಬಳಕವೂ ಅವರು ಪರಸ್ಪರ ಭೇಟಯಾಗುತ್ತಿದ್ದರು. ನಾನಾ 
ಹಬ್ಬಗಳನ್ನು ಒಟ್ಟಗೆ ಆಚರಿಸುತ್ತಿದ್ದರು. ಆದರೆ, ರಾಣಿಯ ಪ್ರಕರಣ 
ಭನ್ನವಾಗಿತ್ತು. ಆಕೆ ಗ್ರಾಮದ ಇನ್ನೊಂದು ಭಾಗದಿಂದ ಬರುತ್ತಿದ್ದಳು. 
ಆಕೆಯನ್ನು ಹೊರತುಪಡಿಸಿ ಅದೇ ಸಮುದಾಯದ ಇಬ್ಬರು 
ಬಾಲಕರು ಒಟ್ಟರೆ, ಬೇರೆ ಯಾರೂ ಆ ಪ್ರದೇಶದಿಂದ ಬರುತ್ತಿರಲಲ್ಲ. 
ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಎನ್ನುವುದನ್ನು ನಿಮಗೇ 
ಬಡುತ್ತೇನೆ: ಜಗತ್ತಿನ ಅತ್ಯಂತ ರಾಚನಿಕ ಹಾಗುಅಧಿಕಾರ 
ಸಂಬಂಧಿತವಾದ ಅಸಮಾನತೆ, ಆದರೆ, ಆಳವಾಗಿ ಬೇರೂರಿರುವ 
ಆಚರಣಿಯಾದ ಜಾತಿಯನ್ನು ಅರ್ಥೈಸುವುದು ಹೇಗೆ? 


ಆನಂತರ, ನವೆಂಬರ್‌ 14ರ ಮಕ್ಷಳ ದಿನಾಚರಣೆಯಂದು, ಈ 
ಘಟನೆ ಸಂಭವಿಸಿತು: 


ಅಂದು ಸಂಪೂರ್ಣ ತಮಾಷೆಯ ಹಾಗು ಸಂತಸಕರ ದಿನವಾಗಿತ್ತು. 
ಬಾಲಕರನ್ನು ನಾಲ್ದು ಗುಂಪುಗಳಾಗಿ ವಿಂಗಡಿಸಿ, ಕಬಡ್ಡಿ 
RENN ಶಿಕ್ಷಕರು ಹೇಳದರು, 'ಹೆಣ್ಣು ಮಕ್ಷಳಗೆ ಕರವಸ್ತ 
ಎತ್ತಿಕೊಳ್ಳುವ ಆಟ 'ಆಡಿಸಲಾಗುತ್ತದೆ' ಬಾಲಕಿಯರನ್ನು ನಾಲ್ಗು 
Phos Wet ವಿಭಾಗಿಸಲಾಲಯುತು. ಆ ಆಟ Wes ಹೀಗ 
ಕರವಸ್ತ್ರವನ್ನು ಮಧ್ಯದಲ್ಲರಿಸಿ, ತಂಡದ ಪ್ರತಿಯೊಬ್ಬರಿಗೂ 
ಹ ಸಂಖ್ಯೇಯನ್ನು ನೀಡಲಾಗುತ್ತದೆ. ಬೇರೆ ತಂಡದ 
ದಸ್ಯರಿಗೂ ಇದೇ ರೀತಿ ಸಂಖ್ಯೇಯೊಂದನ್ನು ಕೊಡಲಾಗುತ್ತದೆ. 
ಆಟ ಆಡಿಸುವಾತ ಯಾವುದೇ ಸಂಖ್ಯೇಯೊಂದನ್ನು ಹೇಆದಾಗ, 
ಎರಡೂ ತಂಡದಲ್ಲರುವ ಆ ಸಂಖ್ಯೇಯನ್ನು ಹೊಂದಿರುವ 
ಬಾಲಕಿಯರು &ಡಿ ಹೋಗಿ ಕರವಸ್ತ ಎತ್ತಿಕೊಳ್ಳಬೇಕು. ಹಾಗೆ 
ಎತ್ತಿಕೊಳ್ಳುವ ಸದಸಯ ತಂಡಕ್ಕೆ ಒಂದು ಅಂಕ ದೊರೆಯುತ್ತದೆ. 


ರಾಣಿ ಆಟಕ್ಕೆ ಸೇರುವ ಆಸಕ್ತಿ ತೋರಿಸಅಲ್ಲ. ಆಕೆಯನ್ನು ನಾವು 
ಒತ್ತಾಯುಸಿ ಸೇರಿಸಿದೆವು. ಆಟ ಮುಂದುವರಿದು. ಒಂದು ತಂಡ 
ಗೆಲುವು ಸಾಧಿಸಿತು. ಆನಂತರ ಶಿಕ್ಷಕಿಯೊಬ್ಬರು ಧ್ವನಿವರ್ಧಕದ 
ಮೂಲಕ ಹಾಡೊಂದನ್ನು ಕೇಆಸಿದರು. ಅದು ಛತ್ತೀಸ್‌ಗಢದ 
ಜನಪ್ರಿಯ ಹಾಡು. ಹಾಡಿಗೆ ಬಾಲಕಿಯರು ಜೋಡಿಯಲ್ಲ 
ನರ್ತಿಸಬೇಕಿತ್ತು. ಹಾಡಿಗೆ ಅನುಗುಣವಾಗಿ ನರ್ತಿಸುವುದು ರಾಣಿಗೆ 
ಕಷ್ಟವಾಗುತ್ತಿತ್ತು. ಸಹಪಾಠಿ ಲಾಅ. ರಾಣಿಯ ಕೈಹಿಡಿದುಕೊಂಡು 
ಹಾಡಿಗೆ ನತ್ತಿಸಲಾರಂಭಸಿದ್ದನ್ನು ನಾನು ನೋಡಿದೆ. ಆಗ ರಾಣಿಯ 
ಮುಖ ವಿಶಿಷ್ಟವಾಗಿ ಬೆಳಗಿದ್ದನ್ನು ನಾನು ಕಂಡೆ. ಅದೊಂದು ಸುಂದರ 
ಕ್ಷಣವಾಗಿತ್ತು. ಅದು ನನ್ನ ಬದುಕಿನ ಅತ್ಯಂತ ಉತ್ತಮ ಮಕ್ಕಳ 
ದಿನಾಚರಣಿಯಾಗಿತ್ತು. 


ದಿನ ಕಳೆದಂತೆ ತರಗತಿಯಲ್ಲ ಮಕ್ಕಳು ಹೆಚ್ಚು ಕ್ರಿಯಾಶೀಲ- 
ರಾಗುತ್ತಿದ್ದುದನ್ನು ವಾನು ಗಮನಿಸಿದೆ. ಜೊತೆಗೆ, ವಿದ್ಯಾರ್ಥಿಗಳ ಬಗ್ಗೆ 
ಶಿಕ್ಷಕರ ಕಾಳಜ ಹಾಗು ಔದಾರ್ಯ ಕೂಡ ಹೆಚ್ಚಿದ್ದನ್ನೂ ಕಂಡೆ. 
ಪ್ರತಿಯೊಂದು ಮಗುವಿನ ಬದ್ಗೆ. ಆತ/ಕೆಯ ಕಲಅಕಾಮಟ್ಟ. ಅವರ 
ಹಿನ್ನೆಲೆಯು ಕಅಕೆ ಮೇಲೆ ಹೇಗೆ ಪರಿಣಾಮ ಚೀರುತ್ತಿದೆ 
ಹಾಗುನಾವು ಏನು ಸಹಾಯ ಮಾಡಬೇಕು ಎನ್ನುವ ಬಗೆ ಶಿಕ್ಷಕರು 
ಸುದೀರ್ಪ್ವ ಚರ್ಚೆ ಮಾಡಲಾರಂಣಸಿದರು. ನಾನು ತರಗತಿಯ 
ಸಮ್ಮಿಶ್ರ ಗುಂಪನ್ನು ನೆನಪಿನಲ್ಪ ಇಟ್ಟುಕೊಂಡು. ಪ್ರತಿಯೊಂದು 
ಪಾಠವನ್ನೂ ಹೆಚ್ಚು ಸಮರ್ರವಾಗಿರುವಂತೆ, ಒಳಗೊಳ್ಳುವಂತೆ ಹಾಗು 
ಕಅಕೆಯು ಖುಷಿಯಾಗಿರುವಂತೆ ಯೋಜಸುತ್ತಿದ್ದೆ. ಒಂದು ವಾರ 


ಕಾಲ ವಿದ್ಯಾರ್ಥಿಗಳ ಹೆಸರಿನಲ್ಲ ನಾನಾ ಚಟುವಟಕೆಗಳನ್ನು 


ನಡೆಸಿದೆವು. ಸಂಪೂರ್ಣ ತಮಾಷೆಮಯವಾಗಿತ್ತು. ಕೊನೆಯ ದಿನ 
ಒಗಟನ ಆಟವನ್ನು ಯೋಜಸಿದೆವು. ಕೊಠಡಿಯ ಒಂದು ಬದಿಯಲ್ಲ 


ಒಗಟನ್ನು ಹಾಗು ಇನ್ನೊಂದು ಬದಿಯಲ್ಲ ಅಕ್ಷರಗಳ ಕಾರ್ಡ್‌ಗಳನ್ನು 


ಇರಿಸಿದೆವು. 
ಶಿಕ್ಷಕರು ನೀಟ ಊದಿದರು..1....2....3.... 


ಅಯಾನ್‌, ಮನು, ವಾಸು, ನಿಮ್ಮಿ, ಹೇಮಾ ಹಾಗು ಕ್ರಿಷ್‌ 
ಓಡಿಹೋಗಿ, ಕಾರ್ಡ್‌ ಎತ್ತಿಕೊಂಡು ಹಿಂದಿರುಗಿ. ಅದನ್ನು ಒಗಟನ 
ಮೇಲೆ ಇರಿಸಿದರು. ಆದರೆ, ಮನುಗೆ ಬೇಕಿದ್ದ ಅಕ್ಷರದ ಕಾರ್ಡ್‌ 
ಸಿಗಅಲ್ಲ. ಆತ ಹುಡುಕುತ್ತಲೇ ಇದ್ದ. ಅದೇ ಹೊತ್ತಿನಲ್ಲ ಆತನ 
ಸ್ನೇಹಿತರು ಅತ್ತಿಂದಿತ್ತ ಓಡಾಡುತ್ತಿದ್ದರು. ಒಗಟು ಪೂರ್ಣಗೊಳಸಿದ 


ಕ್ರಿಷ್‌ ಕೂಗಿಕೊಂಡ, 'ನಾನು ಗೆದ್ದೆ. ನಾನು ಗೆದ್ದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


79 


ಉಳದವರೂ ಇದನ್ನೇ ಮಾಡಿದರು. ಆನಂತರ, ಮೂಲೆಯಲ್ಲ 
ಬೇಸರದಿಂದ ಕುಅತಿದ್ದ ಮನು ಅವರ ಕಣ್ಣಿಗೆ ಬದ್ಧನು. ಕ್ರಿಷ್‌ ಹಾಗು 
ವಾಸು, ಮನುವಿನ ಒಗಟನ ಅಕ್ಷರಗಳನ್ನು ಹುಡುಕಿ, 
ಪೂರ್ಣಗೊಳಸಿದರು. ಬಕ ಕೂಗಿದರು, 'ಮನು ಗೆದ್ದ. ಮನುಗೆದ್ದ'. 


ನಾನು ಹಳೆಯ ಆಲೋಚನೆಗಳನ್ನು ತ್ಯಜಸುತ್ತ ಮತ್ತು 


ನಿರಚನಗೊಳಸುತ್ತ, ಮಕ್ಕಅಂದ ಪ್ರತಿದಿನವೂ ಹೆಚ್ಚುಹೆಚ್ಚು 


ಕಆಯುತ್ತಿದ್ದೆ. ಒಳಗೊಳ್ಳುವಿಕೆಯು, ಅದರಲ್ಲೂ ವಿಶೇಷವಾಗಿ 
ಮಕ್ಕಳ ವಿಷಯದಲ್ಲ. ಪರಸ್ಪರ ತೊಡಗಿಸಿಕೊಳ್ಳುವುದರಿಂದ 
ಆರಂಭವಾಗುತ್ತದೆ ಎಂದು ಅವರು ನನಗೆ ಕಲಸಿದರು. 
ಒಳಗೊಳ್ಳುವಿಕೆಯು ಒಟ್ದಾಗಿರುವುದು ಹಾಗು ಪರಸ್ಪರ 
ಒಬ್ಬರಿಗೊಬ್ಬರು ನೆರವಾಗುವುದರ ತೆಳುಪದರವಾಗಿದೆ. 


ಸುಹೈಲ್‌ ಅಬ್ದುಲ್‌ ಹಮೀದ್‌, ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನ ಛತ್ತೀಸ್‌ಗಢದ ಧಮ್‌ತರಿ ಜಲ್ಲೆಯ ನಾದ್ರಿ ವಿಭಾಗದ 
ಸಹಾಯಕ ಸಂಪನ್ಮೂಲ ವ್ಯಕ್ತಿ. ಜಮಿಯಾ ಮಿಲಯಾ ಇಸ್ಲಾಮಿಯಾದಿಂದ ಪದವಿ ಹಾಗು ಪಾಂಡಿಚೆರಿ 
ವಿಶ್ವವಿದ್ಯಾಲಯದಿಂದ ರಾಜ್ಯಶಾಸ್ತ್ರದಲ್ಲ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಕೊಚ್ಚ-ಮುಜ್ರೀಸ್‌- 
ಬೈಯೆನಾಯಲ್‌ನಲ್ಲ ಚಿಲ್ಪನ್ನ್‌ ಆರ್ಟ್‌ ರೂಂ ಪ್ರಾಜೆಕ್ಟ್‌ನಲ್ಲ ಪ್ರಯಂಸೇವಕರಾಗಿ ಕಾರ್ಯ ನಿರ್ವಹಿಸಿದ್ದಾರೆ. ಇಮೇಲ್‌: 


suhail.hameed@azimpremjifoundation.org 


ಪಾಥ್‌ವೇಸ್‌, ಪು. ಎ೦. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


ಅನುವಾದ: ಮಾಧವ ಐತಾಳ | ಪರಿಶೀಲನೆ: ಲತಾ ಕೆ.ಸಿ. 


ಅಂಗ ಅಸ್ಕಿತೆಯ ಅರಿವು ಎಳವೆಯಲ್ಲೇ ಪ್ರಾರಂಭವಾಗುತ್ತದೆ. ಹೀಗಾಗಿ, ನಾವು ಅಂಗ 
ಎನ್ನುವುದು ಯುಗ್ಯವಲ್ಲ; ಬದಲಾಗಿ, ಒಂದು ವರ್ಣಪಟಲ ಎಂಬುದನ್ನು 
ತಿಆದುಕೊಳ್ಳಬೇಕು. ನಿಮ್ಮ ತರಗತಿಗಳಲ್ಪ ಮಕ್ಕಆಂದ ನಿಗದಿತ ಅಂಗಸಂಬಂಧಿತ ಪಾತ್ರ 
ಹಾಗು ವರ್ತನೆಗಳನ್ನು ನಿರೀಕ್ಷಿಸಬೇಡಿ. ಬದಲಾಗಿ, ಕತೆಗಳಲ್ಲ ಅಂಗ ಪಾತ್ರಗಳಿಗೆ 
ಸವಾಲೆಸೆಯುರಿ ಮತ್ತು ವಿದ್ಯಾರ್ಥಿಗಳು ತಮ್ಮದೇ ಊಹೆಗಳನ್ನು ಹಾಗು 
ಆಲೋಚನೆಗಳನ್ನು ಪರಿಶೀಅಸಲು, ಅವರಿಗೆ ನೆರವಾಗಿ. 


-ಪ್ರಿಯಾ ಕೃಷ್ಣಮೂರ್ತಿ, ಕ್ರಿಯೇಟಂಗ್‌ ಜೂನಿಯರ್‌ ಸಿಟಜನ್ಸ್‌-ಫೈವ್‌ ಕಾಮನ್‌ 


